ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯ ವೃದ್ಧಾಶ್ರಮಗಳ ಕುರಿತು 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) - 


411 (559) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ - 


ಬೀದರ್‌ ಜಿಲ್ಲೆಯಲ್ಲಿ ನಡೆಯುತಿರುವ ವೃದ್ಧಾಶ್ರಮ, ಡೇ-ಕೇರ್‌ ಸೆಂಟರ್‌, ಅನಾಥ ಮಕ್ಕಳ ಕುಟೀರ, ಸಾಂತ್ವನ 
ಕೇಂದ್ರಗಳು ಕೇವಲ ನಾಮಕವಾಸ್ತೆ ಮಾತ್ರ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಳ; ಬಂದಿದದೆ, 
ಅಂತಹ ಸಂಸ್ಥೆಗಳಾವುವು; ಕೇತ ವಾರು ವಿವರ ವೀಡುವುದು; ಮತ್ತು ಇಂತಹ ಸಂಸ್ಥೆಗಳ ವಿರುದ್ದ ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; ಸದರಿ ಸಂಸ್ಥೆಗಳಿಗೆ 2017 ರಿಂದ 2021ರವರೆಗೆ ಎಷ್ಟು ಅನುದಾನ ಬಿಡುಗಡೆ 
ಮಾಡಲಾಗಿದೆ? (ವಿವರ ನೀಡುವುದು) 


